ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 10 ನೇ ಮಾರ್ಚ್‌, 2020 


ಮಡಿಕೇರಿನಗರದ ಕುಂಡಾಮೇಸ್ರಿ ಯೋಜನೆಯ ವಿಫಲತೆಯ ಕುರಿತು 


076 (689) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಡಿಕೇರಿ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸುವ ಕುಂಡಾಮೇಸ್ರಿ ಯೋಜನೆ ಯಾವಾಗ ಪ್ರಾರಂಭವಾಯಿತು ; ಈ 
ಯೋಜನೆಗೆ ಇಲ್ಲಿಯವರೆಗೆ ಸರ್ಕಾರದಿಂದ ಬಿಡುಗಡೆಯಾದ ಹಣ ಎಷ್ಟು ; 


(ಆ) ಇದಕ್ಕೆ ಕಟ್ಟಬೇಕಾಗಿದ್ದ ಕಿರು ಅಣೆಕಟ್ಟೆಯ ನಿರ್ಮಾಣ ಕಾಮಗಾರಿಯನ್ನು ಯಾವಾಗ ಮುಗಿಸಲಾಗುವುದು ; ಇಲ್ಲಿಯವರೆಗೆ ಈ 
ಕಿರು ಅಣೆಕಟ್ಟೆಯ ಕಾಮಗಾರಿ ಮುಕ್ತಾಯವಾಗದಿರಲು ಕಾರಣವೇನು ; (ವಿವರ ನೀಡುವುದು) 


(ಇ) ಈ ಕುಂಡಾಮೇಸ್ರಿ ಯೋಜನೆ ಕಾಮಗಾರಿ ಇದುವರೆವಿಗೂ ಮುಕ್ತಾಯಗೊಳ್ಳದಿರಲು ಕಾರಣವೇನು ; 


(ಈ) ಸದರಿ ಯೋಜನೆಯ ಪೂರ್ಣ ಕಾಮಗಾರಿಯನ್ನು ಯಾವಾಗ ಪೂರ್ಣಗೊಳಿಸಿ ನಗರಸಭೆಗೆ ಒಪ್ಪಿಸಲಾಗುವುದು ? 


